ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 
ಹೊಸ ಪಿಂಚಣಿ ಎನ್‌.ಪಿ.ಎಸ್‌. ವ್ಯವಸ್ಥೆಯನ್ನು ರದ್ದುಪಡಿಸುವ ಭರವಸೆ ಬಗ್ಗೆ 
ಶ್ರೀ ಆಯನೂರು ಮಂಜುನಾಥ್‌ (ಪದವೀಧರರ ಕ್ಷೇತ್ರ) - 
60 (404) ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಮಾನ್ಯ ಮುಖ್ಯಮಂತ್ರಿಗಳು ಹೊಸ ಪಿಂಚಣಿ ವ್ಯವಸ್ಥೆಯನ್ನು (ಎನ್‌.ಪಿ.ಎಸ್‌. ರದ್ದುಪಡಿಸುವ ಭರವಸೆಯನ್ನು ರಾಜ್ಯದ 
ನೌಕರರಿಗೆ ನೀಡಿರುವುದು ನಿಜವೇ; ಹಾಗಿದ್ದಲ್ಲಿ ಯಾವಾಗ ರದ್ದುಪಡಿಸಿ ಹಳೆಯ ಪದ್ಧತಿಯನ್ನು ಜಾರಿಗೆ ತರಲಾಗುವುದು ; 


(ಆ) ಹೊಸ ಪಿಂಚಣಿ ವ್ಯವಸ್ಥೆಯನ್ನು ರದ್ದುಪಡಿಸುವ ದೃಷ್ಟಿಯಿಂದ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಅಧ್ಯಯನ ಸಮಿತಿಯನ್ನು 
ರಚಿಸಿರುವುದು ನಿಜವೇ; ಹಾಗಿದ್ದಲ್ಲಿ, ಸಮಿತಿಯ ವಿವರವಾದ ಮಾಹಿತಿ ನೀಡುವುದು ; 


(ಇ) ಈ ಸಮಿತಿ ಕಾರ್ಯಾರಂಭ ಮಾಡಿದೆಯೇ ; ಎಷ್ಟು ಭಾರಿ ಸಭೆ ಸೇರಿ ವಿಷಯವನ್ನು ಪರ್ಯಾಲೋಚಿಸಿದೆ ; (ಮಾಹಿತಿ 
ನೀಡುವುದು) 


(ಈ) ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಯಾವಾಗ ಸಲ್ಲಿಸಲಾಗುವುದು? 


